ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


1526 ; 
ಶ್ರೀ ಸಸೀರ್‌ ಅಹ್ಮದ್‌ (ವಿಧಾನ ಸಭೆಯಿಂದ 


ಸೆದಸ್ಯರ ಹೆಸರು 
ಚುನಾಯಿರಾದವರು) 
ಉತ್ತರಿಸುವ ದಿನಾಂಕ 24.09.2021 
ಉತ್ತರಿಸುವ ಸಚಿವರು ಮಾನ್ಯ ಯೋಜನೆ, ಕಾರ್ಯಕ್ರಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು 
ಪ್ರಮ 
ಸಂಖ್ಯೆ ಪಶ್ನೆ ಸುತ 2 
ಅ |ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ದಿ -ಹೌದು- 
ಮಂಡಳಿಗೆ ಕೇವಲ ಅಧ್ಯಕ್ಷರನ್ನು ಮಾತ್ರ | ಕಲ್ಯಾಣ (ಹಿಂದಿನ ಹೈದ್ರಾಬಾದ) ಕರ್ನಾಟಕ 
ನೇಮಿಸಿ: ಪೂರ್ಣ ಪ್ರಮಾಣದ ಆಡಳಿತ [ಪದ ಅಭಿಮದಿ ಮಂಡಳಿಯು ಸರ್ಕಾರದ 
pe ನ ಅಧಿಸೂ ಸಂಖ್ಯೆ: ಆರ್‌:ಪಿಎಲ್‌ಎಐಕ್ಸ್‌: A 
ಮಂಡಳಿ ರಜಿಸದಿರುವುದು ಸರ್ಕಾರದೆ| ಬ್ವವಾಂಕ: 06.11.2013ರನ್ನಯ ರಚನೆಯಾಗಿದ್ದು, 
ಗಮನಕ್ಕೆ ಬಂದಿದೆಯೇ; ಹಾಗಿದಲ್ಲಿ, | 2013 ರಿಂದ ಪ್ರಾರಂಭವಾಗಿದೆ. - 
ಪೂರ್ಣ ಆಡಳಿತ ಮಂಡಳಿ ಯಾವಾಗ| ಮಂಡಳಿಯ ಆಡಳಿತ ಮಂಡಳಿಗೆ ಒಬ್ಬರು 
ರಚನೆ ಮಾಡಲಾಗುವುದು; ಅಧ್ಯಕ್ಷರು, ಎಂಟು ಜನ ವಿಧಾನ ಸಭೆಯ ಸದಸ್ಯರು, 
ಇಬ್ಬರು ವಿಧಾನ ಪರಿಷತ್‌ ಸದಸ್ಯರು, ಒಬ್ಬರು 
ಸಂಸತ್ತಿನ ಸದಸ್ಯರು, ಒಬ್ಬರು ಜಿಲ್ಲಾ ಪಂಚಾಯತ | 
ಅಧ್ಯತರು, ಒಬ್ಬರು ಸ್ಮಳೀಯ ಸಂಸ್ಥೆಯ 
ಅಧ್ಯಕ್ಷ/ಮೇಯರ್‌ ಮತ್ತು ಐದು ಜನ ತಜ್ಞರನ್ನು 
ಒಳಗೊಂಡಿರುತ್ತದೆ. ಪ್ರಸ್ತುತ ಮಂಡಲಿಗೆ ಒಬ್ಬರು 
ಅಧ್ಯಫರು ಹಾಗೂ ಒಬ್ಬರು ಸದಸ್ಯರನ್ನು ನೇಮಕ 
ಮಾಡಲಾಗಿದೆ. | 
ಶ್ರೀಘದಲ್ಲೇ ಉಳಿದ-16 ಸದಸ್ಯರನ್ನು ನೇಮಕ 
|! ಮಾಡಲಾಗುತ್ತದೆ. | 
ಆ |ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ -ಇಲ್ಲ- 
ಮಂಡಳಿಗೆ ಪೂರ್ಣ ಪ್ರಮಾಣದ ಆಡಳಿತ | ಮಂಡಳಿಯ ಮೈಕ್ರೊ/ಮ್ಯಾಕ್ರೋ 
ಮಂಡಳಿ | ರಚಿಸದಿರುವುದರಿಂದ | ಕ್ರಿಯಾಯೋಜನೆಯನ್ನು ಜಿಲ್ಲಾ ಉಸ್ತುವಾರಿ ಸಮಿತಿ 
ಮಂಡಳಿಯ ಅಬಿವೃದ್ದಿ ಕಾರ್ಯಗಳು | ಮೂಲಕ ಮಾಡಲಾಗುತ್ತಿದ್ದ ಶೇಕಡ 84ರಷ್ಟು 
ಕುಂಠಿತಗೊಳ್ಳುತ್ತಿರುವುದು ' ಸರ್ಕಾರದ | ಅನುದಾನಕೆ, ಸಂಬಂಧಿಸಿರುತ್ತದೆ. ಉಳಿದ ಶೇಕಡ 
ಗಮನಕ್ಕೆ ಬಂದಿದೆಯೇ; 16ರಷ್ಟು ಅನುದಾನದಲ್ಲಿ ಮಾನ್ಯ 
| ಮುಖ್ಯಮಂತ್ರಿಗಳ ವಿವೇಚನಾ ವನಿಧಿ(ಬಂಲುಗೆ 
"| ಶೇಕಡ 2ರಷ್ಟು, ಸರ್ಕಾರದ ವಿವೇಚನಾ ನಿಧಿ(6ರಿಿಗೆ' 
ಶೇಕಡ 5ರಷ್ಟು, ಅಧ್ಯಕ್ಷರ ವಿವೇಚನಾ ವನಿಧಿ(€ರಯಗೆ 
ಶೇಕಡ 3ರಷ್ಟು, ಪ್ರಾದೇಶಿಕ ನಿಧಿಣಗಿಗೆ ಶೇಕಡ 
| "| 5ರಷ್ಟು ಮತ್ತು ಮಂಡಳಿಯ ಆಡಳಿತ ವೆಚ್ಚಕ್ಕೆ | 


Page 1of3 


ಶೇಕಡ 1ರಷ್ಟು ಅನುದಾನ ಹಂಚಿಕೆ ಮಾಡಿ 
ಮಂಡಳಿಯ ಮಟ್ಟದಲ್ಲಿ ರೂ.119489.43 ಲಕ್ಷಗಳ 
ಅನುದಾನಕ್ಕೆ . ಈಗಾಗಲೇ ಕ್ರಿಯಾಯೋಜನೆ 
ತಯಾರಿಸಲಾಗಿದೆ. } 
ಕಾಮಗಾರಿಗಳ ಅನುಷ್ಠಾನವನ್ನು ವಿವಿಧ 
ಏಜೆಸ್ಸಿಗಳು, ಜಿಲ್ಲಾಧಿಕಾರಿಗಳ ಹಂತದಲ್ಲಿ 
ಅನುಷ್ಠಾನ' ಮಾಡುವುದರಿಂದ ಕಾಮಗಾರಿಗಳ 
ಪ್ರಗತಿ ಕುಂಠಿತವಾಗಿರುವುದಿಲ್ಲ. 


ಮಂಡಳಿ ರಚಿಸಲು ಸರ್ಕಾರಕ್ಕೆ ಇರುವ 
] ತೊಂದರೆಗಳೇನು? 


| ಇ [ಹಾಗಿದ್ದಲ್ಲಿ ಪೂರ್ಣ ಪ್ರಮಾಣದ ಆಡಳಿತ] 


ಪೂರ್ಣ ಪ್ರಮಾಣದ ಆಡಳಿತ ಮಂಡಳಿಯನ್ನು 
ಸದ್ಯದಲ್ಲಿ ರಚಿಸಲಾಗುತ್ತದೆ. 


ಕಲ್ಯಾಣ ಕರ್ನಾಟಿಕ ಪ್ರದೇಶಾಭಿವೃದ್ಧಿ 
ಮಂಡಳಿಗೆ 2013-14ನೇ ಸಾಲಿನಿಂದ 
ಇಲ್ಲಿಯವರೆಗೆ ವರ್ಷವಾರು ನಿಗಧಿಗೊಳಿಸಲಾದ 
ಅನುದಾನವೆಷ್ಟು; ' ಬಿಡುಗಡೆಗೊಳಿಸಲಾದ 
ಅನುದಾನವೆಷ್ಟು; ಮಂಡಳಿಯು ಇಲ್ಲಿಯವರೆಗೆ 
ಖರ್ಚು ಮಾಡಿರುವ ಅನುದಾನವೆಷ್ಟು; 
(ವರ್ಷವಾರು ವಿವರ ನೀಡುವುದು) ' 


ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಿಗೆ] 
2013-2014ನೇ ಸಾಲಿನಿಂದ ಇಲ್ಲಿಯವರೆಗೆ 
ವರ್ಷವಾರು: 'ನಿಗಧಿಗೊಳಿಸಲಾದ ಅನುದಾನ, 
ಬಿಡುಗಡೆಗೊಳಿಸಲಾದ : ಅನುದಾನ ಹಾಗೂ 
ಮಂಡಳಿಯು ಇಲ್ಲಿಯವರೆಗೆ ಖರ್ಚು ಮಾಡಿರುವ 
ಅನುದಾನದ ವಿವರ ಈ ಕೆಳಗಿನಂತಿದೆ. 


ಬಿಡುಗಡೆಯಾದ | ಖರ್ಚಾದ 


ಆರ್ಥಿಕ 
ವರ್ಷ 


2013-14 - 
2014-15 


2015-16 
2016-17 
2017-18 


- 2018-19 


750.00 
800.00 


1000.00 


1000.00 
1000.00 


450.32 
1193.53 


2019-20 1246.81 


ad 


2020-21 
2021-22 
(ಆಗೆಸ್ಟ್‌- 
2021ರ 
ಅಂತ್ಯಕೆ 
ಇದ್ದಂತೆ) 


1500.00 
1131.86 


1031.86 926.43 


1492.97 


Page 2 of 3 


ಕರ್ನಾಟಿಕ ಸರ್ಕಾರದ ಸಚಿವ ಸಂಪುಟ ಸಭೆ 
ದಿಸಾ೦ಕ"24.11.2014ರಂದು ಕಲಬುರಗಿ 
ನಗರದಲ್ಲಿ. ತೆಗೆದುಕೊಂಡ ನಿರ್ಣಯದಂತೆ, 
ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ 
ಮಂಡಳಿಗೆ "ರೂ.400.00 ಕೋಟಿಗಳ ವಿಶೇಷ 
ಅನುದಾನ. "' ನೀಡಲಾಗಿದೆಯೆಣ ಹಾಗಿದ್ದಲ್ಲಿ, 
ಯಾವ ' ವರ್ಷ ಬಿಡುಗಡೆಗೊಳಿಸಲಾಗಿದೆ; 
(ವಿವರ.ನೀಡುವುದು) 


ಕಲ್ಯಾಣ ಕರ್ನಾಟಿಕ ಪ್ರದೇಶಾಬಿವೃದ್ದಿ ಮಂಡಳಿಗೆ 
2014-15ನೇ ಸಾಲಿನಲ್ಲಿ ರೂ.600.00 ಕೋಟಿಗಳನ್ನು 
ನಿಗದಿಪಡಿಸಿದ್ದ, - 2015-16ನೇ ಸಾಲಿನಿಂದ 
ಹೆಚ್ಚುವರಿಯಾಗಿ ರೂ.400.00 ಕೋಟಿಗಳನ್ನು 
ನಿಗದಿಪಡಿಸುತ್ತಾ ಬಂದಿದ್ದು, ಪ್ರಸ್ತುತ 2021-22ನೇ 
ಸಾಲಿನಲ್ಲಿ ರೂ.1492.97 ಕೋಟಿಗಳ ' ಅನುದಾನವನ್ನು 
ನಿಗದಿಪಡಿಸಿದೆ. 


ಇಲ್ಲದಿದಲ್ಲಿ, ಸದರಿ ಅನುದಾನ 
ಬಿಡುಗಡೆಯಾಗದೇ ಇರಲು ಕಾರಣವೇನು? 


- ಅನ್ವಯಿಸುವುದಿಲ್ಲ - 


ಸಂಖ್ಯೆ: ಪಿಡಿಎಸ್‌ 100 ಹೆಚ್‌ ಕೆಡಿ 2021 


ಯೋಜನೆ, ಕಾರ್ಯಕ್ರಮ ಸರಿಯೋಜನೆ 
ಮತ್ತು ಸಾಂಖ್ಯಿಕ ಇಲಾಖೆ. 


Page 30of 3 


